ಭಾರತದಲ್ಲಿ ಸಮನ್ವಯ ಶಿಕ್ಷಣ 
ಪರಿಕಲ್ಪನೆಯಿಂದ ವಾಸ ಯಿದ 
ಡಾ. ಉಮಾ ತುಲಿ 


ಒಂದು ದೇಶದ ಅತ್ಯಮೂಲ್ಯ ಆಸ್ತಿ ಎ೦ದರೆ ಮಕ್ಷಳು. ಪ್ರತಿಯೊಂದು 
ಮಗುವೂ ಸಂತೋಷಭರಿತ ಹಾಗೂ ರಚನಾತ್ಯಕ ಜೀವನ 
ನಡೆಸುವಂತೆ ನೋಡಿಕೊಳ್ಳುವುದು ನಮೆ ್ಥಿಲ್ಲರ ಜವಾಬ್ದಾರಿ. ಇದಕಾಗಿ 
ಅವರ ಸಾಮರ್ಥ್ಯವನ್ನು ಗರಿಷ್ಠ ಮಟ್ಟಕ್ಕೆ ಬೆಳೆಸುವುದು ಅತ್ಯಗತ್ಯ. 
ಬದುಕಿನ ಸವಾಲುಗಳನ್ನು ಎದುರಿಸಲು 
ಪ ೈಢರನ್ನಾಗಿಸಲು ಹಾಗೂ ಸಜ್ಜುಗೊಳಆಸಲು, ಆ ಮೂಲಕ ಅವರ 
ಆಮೂಲಾಗ್ರ ಬೆಳವಣಿಗೆಗೆ ನೆರವಾಗಲು ಶಿಕ್ಷಣ ಒಂದು ಮಹತ್ವದ 
ಹಾಗೂ ಅತ್ಯವಶ್ಯಕವಾದ ಪಾತ್ರ ವಹಿಸುತ್ತದೆ. 


ಹೆಚ್ಚುವರಿ ಅಗತ್ಯ ಬೇಕಾದವರು ಸೇರಿದಂತೆ ಎಲ್ಲ ಮಕ್ಷಳ ಹಕ್ಕಿಗಾಗಿ, 
ಅದರಲ್ಲೂ ಸಮಾಜದ ದುರ್ಬಲ ಹಾಗೂ ಅಂಚಿನಲ್ಲರುವ 
ವರ್ಗದವರಿಗಾಗಿ, ಅನೇಕ ವರ್ಷಗಳಂ೦ದ ಜಾಗತಿಕವಾಗಿ ಹಲವಾರು 
ಕಾರ್ಯಕ್ರಮಗಳು ಹಾಗೂ 


ಜಾರಿಗೊಳಸಲಾಗುತ್ತಿದೆ. ವೈಕಲ್ಯಕ್ಕೆ ಸಂಬಂಧಿಸಿದ 


ಪೂರ್ವಾಗ್ರಹಗಳ೦ದ ಹೊರಬರಲು ಹಾಗೂ ತಮ್ಮೊಳಗಿರುವ 
ಘನತೆ. ಶಕ್ತಿ ಹಾಗೂ ಸಾಮರ್ಥ್ಯಗಳಂದ ಸಮಾಜದಲ್ಲ ಒಂದು 
ಯುಕ್ತ ಸ್ಥಾನದ ಹಕ್ಕಿನ ಅಗತ್ಯತೆಯನ್ನು ಎತ್ತಿಹಿಡಿಯುವ 
ಪ್ರಯತ್ನಗಳು ಹಲವಾರು ವರ್ಷಗಳ೦ದ ನಡೆಯುತ್ತಲೇ ಇದ್ದರೂ. 
ವೈಕಲ್ಯ ಹೊಂದಿರುವ ಬಹಳಷ್ಟು ಜನ ಇನ್ನೂ ಬಹಿಷ್ನಾರ ಹಾಗೂ 
ತಾರತಮ್ಯವನ್ನು 


ಎದುರಿಸುತ್ತಲೇ ಇದ್ದಾರೆ. ಅವರಿಗೆ 


ಪ್ರತ್ಯೇಕವಾಗಿಯೇ ಶಿಕ್ಷಣವನ್ನು ನೀಡಲಾಗುತ್ತಿದೆ ಅಥವಾ ಅವರ 
ಸಾಮರ್ಥ್ಯಗಳನ್ನು ಗುರುತಿಸದೆಯೇ ಬಹಳ ಕಳಪೆ ಹಾಗೂ 
ನಿಷ್ಟಯೋಜಕವಾದ ರೀತಿಯಲ್ಲ ಇತರರೊಂದಿಗೆ ಸೇರಿಸಲಾಗುತ್ತಿದೆ. 


ತಳಮಟ್ಟದ ವಾಸ್ತವಗಳು 

2೦11ರ ಜನಗಣತಿಯ ಪ್ರಕಾರ, ಭಾರತದ 12೦ ಕೋಟ ಜನರಲ್ತ 
ಶೇಕಡಾ 2.21ರಷ್ಟು ಜನರು ಅಂದರೆ ೭.68 ಕೋಟ ಜನರು 
ಒಂದಲ್ಲಾ ಒಂದು ನ್ಯೂನತೆಯನ್ನು ಹೊಂದಿದ್ದಾರೆ. ಅವರುಗಳಲ್ಪ 
5ರಿಂದ 19೨ ವರ್ಷ ವಯಸ್ಸಿನೊಳಗಿನ 66 ಲಕ್ಷ ಮಕ್ಕಳದ್ದಾರೆ. 
2೦11ರ ವಿಶ್ವ ಆರೋಗ್ಯ ಸಂಸ್ಥೆ (World Health Organisation) 


ಹಾಗೂ ವಿಶ್ವಬ್ಯಾಂಕ್‌ (World Bank) ಸಹಂಶೋಗದಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಮಕ್ನಳನ್ನು 


ಯೋಜನೆಗಳನ್ನು 


ನ್ಯೂನತೆಯ ಕುರಿತ ವಿಶ್ವ ವರದಿ» (World Report) 
ಅಂದಾಜಸಿದ ಪ್ರಕಾರ, ಜಾಗತಿಕ ಜನಸಂಖ್ಯೆಯ ಹದಿನೈದು ಪ್ರತಿಶತ 
ಜನರು ನ್ಯೂನತೆಯನ್ನು ಹೊಂದಿದ್ದಾರೆ. 


ಶಿಕ್ಷಣ ಕ್ಷೇತ್ರದಲ್ಲ ಸಾಕಷ್ಟು ಪ್ರಗತಿ ಸಾಧಿಸಿದ್ದರೂ. 5ರಿಂದ 19 
ವರ್ಷದೊಳಗಿನ ವಿಶೇಷ ಅಗತ್ಯ ಬೇಕಾದ ಮಕ್ಕಳ ಶಿಕ್ಷಣದ 
ಅಗತ್ಯಗಳನ್ನು ಒದಗಿಸುವಲ್ಲ ಭಾರತವು ಬಹಳಷ್ಟು ಸವಾಲುಗಳನ್ನು 
ಎದುರಿಸುತ್ತಿದೆ. ವಿಶೇಷ ಅಗತ್ಯ ಬೇಕಾದ ಹೆಣ್ಣುಮಕ್ಕಳಲ್ಲ 
ಇಪ್ಪತ್ತೆಂಟು ಪ್ರತಿ ಶತಮಕ್ಕಕು ಎಂದೂ ಯಾವುದೇ ಶೈಕ್ಷಣಿಕ 
ಸಂಸ್ಥೆಗಳಗೆ ಹೋಗಿಲ್ಲ. ಇಪ್ಪತ್ತಾರು ಪ್ರತಿಶತ ಹೊಂದಿರುವ ಗಂಡು 
ಮಕ್ಕಳ ಸಂಖ್ಯೆ ಪ್ವಲ್ಪ್ಲಮಟ್ಟಗೆ ಉತ್ತಮವಾಗಿದೆ. ವಿಶೇಷ ಅಗತ್ಯವುಳ್ಳ 
ಪುರುಷರಲ್ಲ ಹದಿನಾರು ಪ್ರತಿಶತ ಹಾಗೂ ವಿಶೇಷ ಅಗತ್ಯವುಳ್ನ 
ಮಹಿಕೆಂಖುರಲ್ಲ ಒಂಬತ್ತು ಪ್ರತಿಶತದಷ್ಟು ಜನರಷ್ಟೇ 
ಮೆಟ್ರಕ್ಕೂಲೇಷನ್‌/ಪ್ರೌಢ ಶಿಕ್ಷಣವನ್ನು ಪಡೆದಿದ್ದಾರೆ. ವಿಶೇಷ 
ಅಗತ್ಯವುಳ್ಳ ಪುರುಷರಲ್ಲ ಈವ ಇನಿಷತು ಪ್ರತಿಶತ ಮತ್ತು 
ಮಹಿಳೆಯರು ಮೂರು ಪ್ರತಿಶತ ಪದವೀಧರರಾಗಿರುವುದು 
ಆಶ್ಚರ್ಯವೇನಲ್ಲ. ಭಾರತದಲ್ಲ ನೀತಿ ಹಾಗೂ ಶಾಸಕಾಂಗ 
ಚೌಕಟ್ಟುಶಿಕ್ಷಣ ಎಲ್ಲ ಮಕ್ಕಳ ಹಕ್ಕು ಎಂಬುದನ್ನು ಗಮನದಲ್ಪಟ್ಟು- 
ಕೊಂಡು ಭಾರತದಲ್ಲ ಅನೇಕ ವರ್ಷಗಳಂ೦ದ ಹಲವಾರು 
ಕಾರ್ಯಕ್ರಮಗಳು ಹಾಗೂ ಯೋಜನೆಗಳನ್ನು ರೂಪಿಸಲಾಗಿದೆ. 


ಕೆಲವು ಮುಖ್ಯ ಶಾಸನಬದ್ಧ ಉಪಬಂಧಗಳನ್ನು 
provisions) ಕೆಳಗೆ ಕೊಡಲಾಗಿದೆ: 


(Legislative 


*° ಸಾಂವಿಧಾನಿಕ ಉಪಬಂಧಗಳು: ವಿಧಿ 21ಎ. ವಿಧಿ 45 ಹಾಗೂ 
ವಿಧಿ 51ಎ(ಕೆ) 

* ಮಾನಸಿಕ ಆರೋಗ್ಯ ಕಾಯ್ದೆ 1987, (The Mental 
Healthcare Act, 1987), 2೦17ರಲ್ರ ಪರಿಷ್ಣತ 19೨5ರ 
ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳ (ಸಮಾನ ಅವಕಾಶಗಳು, 
ಹಕ್ಕುಗಳ ರಕ್ಷಣೆ ಮತ್ತು ಸಂಪೂರ್ಣ ಭಾಗೀದಾರಿಕೆ) ಕಾಯ್ದೆ. 
(Persons with Disabilities Act, 1995), 2016ರ 
ಪರಿಷ್ಟೃತ (ವಿಶೇಷ ಸಾಮರ್ಥ್ಯದ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ- 


The Rights of Persons with Disabilities Act)) 
*° 19೨೦ರ ಪುನರ್ವಸತಿ ಕೌನ್ಸಿಲ್‌ ಆಫ್‌ ಇಂಡಿಯಾ ಕಾಯ್ದೆ. 


(Rehabilitation Council of India Act,1992) 2000ರ 
ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. 


*  2೦೦೨ರಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ. (Right to Education 
ಸಿ, 2009) 2೦1೨ರಲ್ಲ ಪರಿಷ್ಟೃತ 

* 19೨೨ರ ರಾಷ್ಟ್ರೀಯ ಟ್ರಸ್ಟ್‌ ಕಾಯ್ದೆ (National Trust Act, 
1999) 


ಅಗತ್ಯ ಮೂಲಸೌಕರ್ಯಗಳ ಕೊರತೆ, ಅಳವಡಿಸಿ-ಕೊಂಡಿರುವ 
ಖಬೋಧನಾ-ಕಲಅಕಾ ಸಾಮದ್ರಿಗಳು ಹಾಗೂ ಇನ್ನಿತರ ಹಲವು 


ಅಂಶಗಳಂದಾಗಿ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ (ಆರ್‌ಟಇ)ಯ 
ನಿರೀಕ್ಷಿತ ಉದ್ದೇಶಗಳು ಸಂಪೂರ್ಣವಾಗಿ ಈಡೇರಿಲ್ಲ. 


ರಾಷ್ಟೀಯ ನೀತಿಗಳು 

ದೈಹಿಕ ಅಥವಾ ಬೌದ್ಧಿಕ ಸವಾಲುಗಳನ್ನು ಎದುರಿಸುತ್ತಿರುವ 
ಮಕ್ಕಳನ್ನು ಸಾಮಾನ್ಯ ವರ್ಗದವರೊಂದಿಗೆ ಸಮಾನರಾಗಿ ಕಂಡು 
ಅವರೊಡನೆ ಒಂದಾಗಿಸಿದಾಗ ಮಕ್ಕಳನ್ನು ಸಹಜ ಬೆಳವಣಿಗೆಗೆ 
ತಯಾರು ಮಾಡಿದಂತಾಗುತ್ತದೆ ಎಂಬ ಅನುಮೋದನೆಯನ್ನು 
ರಾಷ್ಟ್ರೀಯ ಶಿಕ್ಷಣ ನಿತಿ, 1986 (National Policy on Education 
-NPE) ಹಾಗೊ ಎನ್‌ಪಿಇಲಯುಂದ ಹೊರಹೊಮ್ಮಿದ 1೨೨೨ರ ಕ್ರಿಯಾ 


ಯೋಜನೆಂ೨೫ (Programme of Action 1992) 
ಪುನರುಚ್ಛರಿಸುತ್ತದೆ. ಸಂಯೋಜತ ಶಿಕ್ಷಣ ಕಾರ್ಯಕ್ರಮಗಳ 


ವಿಸ್ತರಣೆಯ ಅಗತ್ಯದ ಕುರಿತು ಎನ್‌ಪಿಇ ಒತ್ತಿಹೇಆದೆ. ಇತ್ತೀಚೆಗೆ 
ಆರಂಭಸಲಾಗಿರುವ ನೀತಿಗಳು ಹೀಗಿವೆ: 


ವಿಶೇಷ ಅಗತ್ಯ ಬೇಕಾದ ಮಕ್ಕಳು ಮತ್ತು ಯುವ ಜನರ 
ಒಳಗೊಳ್ಳುವಿಕೆಗಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆ, ೭2೦೦5 


(The National Action Plan for Inclusion of children and 


youth with disabilities, 2005) 
ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳ ರಾಷ್ಟ್ರೀಯ ನೀತಿ, 2೦೦6 


(National Policy for Persons with Disabilities, 2006) 
ರಾಷ್ಟ್ರೀಯ ಮಕ್ಷಳ ಕ್ರಿಯಾ ಯೋಜನೆ, 2016 (The National 


Plan of Action for children, 2016) 
ರಾಷ್ಟ್ರೀಯ ಕರಡು ಶಿಕ್ಷಣ ನಿತಿ, 2019 (The Draft National 


Policy on Education, 2019) 


ಸಮನ್ವಯ ಶಿಕ್ಷಣದ ಸಮಗ್ರ ವಿಧಾನಗಳ ಅನುಷ್ಟಾನಕ್ಕೆ ೨೦1೨ರ ರಾಷ್ಟ್ರೀಯ ಕರಡು ಶಿಕ್ಷಣ ನೀತಿಯು (Draft National 
Education Policy 2019) ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಲ್ಟಲ್ಲ. 


ಸಮನ್ವಯ ಶಿಕ್ಷಣ 

ವಿಶೇಷ ಅಗತ್ಯ ಬೇಕಾದ ಮಕ್ಷಳೆಡೆಗಿನ ಅನುಕಂಪ ಹಾಗೂ 
ಸಹಾನುಭೂತಿಯುಕ್ತ ದೃಷ್ಟಿಕೋನವು ಬಐದಲಾವಣಿಯಾಗಿ, ಬೆಂಬಲ 
ಮತ್ತು ಅವಕಾಶಗಳನ್ನು ಒದಗಿಸುವುದು ಹಾಗೂ ಹಕ್ಕು ಆಧಾರಿತ 
ಮಾರ್ಗ ಸೂಚಿಸುವುದು ಸಮನ್ನಯ ಶಿಕ್ಷಣದ ಪರಿಕಲ್ಪನೆಯ ಹುಚ್ಣಗೆ 
ಕಾರಣವಾಲುತು. ಇದು ಒಂದು ಶಿಕ್ಷಣ ವ್ಯವಸ್ಥೆಯಾಗಿದ್ದು, ಇಲ್ಲ 
ವೈಕಲ್ಯ ಇರುವ ಹಾಗೂ ಇಲ್ಲದಿರುವ ವಿದ್ಯಾರ್ಥಿಗಳು ಒಟ್ಟಿಗೆ 
ಕಲಅಯುತ್ತಾರೆ. ಇದರಲ್ಲ ವಿಭಿನ್ನ ರೀತಿಯ ವಿದ್ಯಾರ್ಥಿಗಳ ಕಲಕೆಯ 
ಅಗತ್ಯಕ್ಷೆ ಅನುಗುಣವಾಗಿ ಬೋಧನೆಯ ವ್ಯವಸ್ಥೆಯನ್ನು 
ಅಳವಡಿಸಿಕೊಳ್ಳಲಾಗುತ್ತದೆ. ಇದು ಎಲ್ಲ ಮಕ್ಕಳಗೂ ಅಂದರೆ - 


ಹುಡುಗರು. ಹುಡುಗಿಯರು. ವೈಕಲ್ಯ ಉಳ್ಳವರು ಹಾಗೂ ಇಲ್ಲದೆ 
ಇರುವವರು ಸಮಾಜದ ಅಂಚಿನಲ್ಲರುವ ಹಾಗೂ ಕನಿಷ್ಠ 
ಸವಲತ್ತುಗಳನ್ನು ಹೊಂದಿರುವವರಿಗೂ ಶಾಲೆಗಳು ಮತ್ತು ಕಅಕಾ 
ಕೇಂದ್ರಗಳು ಲಭ್ಯವಾಗುವ ಒಂದು ಪ್ರಕ್ರಿಯೆಯಾಗಿದೆ. 


ಶಿಕ್ಷಣದ ಪ್ರಕಾರಗಳು 

ಮಗು-ಕೇಂದ್ರಿತ, ಅಗತ್ಯ ಆಧಾರಿತ ಶಿಕ್ಷಣ ಹಾಗೂ ನಿರಂತರ ಕಲಕೆ 
ಎಂಬ ಪರಿಕಲ್ಲನೆಗಳು ಹೆಚ್ಚುವರಿ ಅಗತ್ಯವಿರುವ ಮಕ್ಕಳಗೆ ವಿವಿಧ 
ರೀತಿಯ ಶಾಲೆಗಳನ್ನು ಆಯ್ದೆ ಮಾಡಿಕೊಳ್ಳಲು ಕಾರಣವಾಗಿದೆ. 
ಇವುಗಳನ್ನು ಈ ರೀತಿಯ ಗುಂಪುಗಳಾಗಿ ವಿಂಗಡಿಸಬಹುದು: 


ಶಿಕ್ಷಣದ ಪ್ರಕಾರಗಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನಪೆಂಬರ್‌ 2020 99 


ಮೊದಲ ನಾಲ್ಲು ಆಯ್ದೆಗಳು ಔಪಚಾರಿಕವಾಗಿವೆ ಹಾಗೂ ಸೂಕ್ತ 
ಮೂಲಸೌಕರ್ಯ ಹಾಗೂ ಸಂಪನ್ಮೂಲಗಳುಳ್ಳ ಉತ್ತಮ 
ಸ್ಥಳಗಳನ್ನು ಹೊಂದಿವೆ. ಇಲ್ಲ ಮುಖಾಮುಖ ಪದ್ಧತಿಯಲ್ಲ 
ಶಿಕ್ಷಣವನ್ನು ಪಡೆಯಲಾಗುತ್ತದೆ. ಇದರೊಡನೆ ನಿಗದಿತ 
ಸಮಯದಲ್ಲ ಉತ್ತಮವಾಗಿ ರೂಪಿಸಿದ ಪಠ್ಯವನ್ನು 
ಪೂರ್ಣಗೊಳಸಲಾಗುತ್ತದೆ.  ಸಮರ್ರ ಮೌಲ್ಯಮಾಪನದ 
ಫಲಅತಾಂಶಗಳು ಮುಂದಿನ ತರಗತಿಗೆ ಬಡಿ ಹೊಂದುವುದರ 
ಸೂಚನೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಸಂಯೋಜತ 
ರಚನೆಯಲ್ಲ ಮಗು ತನ್ನನ್ನು ತಾನು ಈ ವ್ಯವಸ್ಥೆಯಲ್ಲ 
ಹೊಂದಿಸಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾನೆ/ಕೆ. ಒ೦ದು 
ಹಂತದವರೆಗೂ ಸಾಮಾಜಕ, ಸಾಂಸ್ಕೃತಿಕ ಅಥವಾ ಕ್ರೀಡಾ 
ಚಟುವಟಕೆಗಳಲ್ಲ ಹಾಗೂ ಶೈಕ್ಷಣಿಕವಾಗಿ ನಿಯಮಿತ 
ಪಠ್ಯಕ್ರಮಗಳಲ್ಲರುವ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ಮಗು 
ಒಳಗೊಂಡಿರುತ್ತದೆ. ವೈದ್ಯಕೀಯ ನೆರವು ಅಥವಾ ವಿಶೇಷ ಶಿಕ್ಷಣ 
ಅಥವಾ ಪರಿಹಾರ ಶಿಕ್ಷಣದಂತಹ ಇನ್ನಿತರ ಬೆಂಬಲದ ಮೂಲಕ 
ನಿಯತವಾದ ವ್ಯವಸ್ಥೆಯಲ್ಲ ಹೊಂದಿಕೊಳ್ಳಬಲ್ಲ ಅಲ್ಲ ಪ್ರಮಾಣದ 
ವೈಕಲ್ಯವಿರುವ ಮಕ್ಕಳನ್ನು ಒಳಗೊಳ್ಳಲಾಗುತ್ತದೆ. ಈ 
ಒಳಗೊಳ್ಳುವಿಕೆಯು ದೌರ್ಬಲ್ಯದ ನಮೂನೆ ಹಾಗೂ ತೀವ್ರತೆಯ 
ಆಧಾರದ ಮೇಲೆ ಒಂದೋ ಸಾಮಾಜಕ ಚಟುವಟಕೆಗಳಲ್ಲ ಅಥವಾ 
ಪಠ್ಯಕ್ರಮದ ಕೆಲವು ಭಾಗಗಳಲ್ಲ ಮಾತ್ರ ಆಗುತ್ತದೆ. ಮುಕ್ತ ಶಾಲೆಗಳು 


(Open schooling) ಅಗತ್ಯ ಆಧಾರಿತ ಶಿಕ್ಷಣ. ಎಲ್ಲಾ ಹಂತಗಳಲ್ಲೂ 


ವಿಭಿನ್ನ ವಿಷಯಗಳ ಆಯ್ದೆ, ಮಗುವಿನ ಸಾಮರ್ಥ್ಯದ ಅನುಸಾರ 
ಗತಿ ಆಧಾರಿತ ಕಲಕೆ ಹಾಗೂ ಅವರ ತರಗತಿಯ ಮೌಲ್ಯ- 
ಮಾಪನಗಳನ್ನು ಸಂಪೂರ್ಣಗೊಳ೪ಸುವುದಕ್ಕೆ ವಿವಿಧ ಆಯ್ದೆಗಳನ್ನು 
ಒದಗಿಸುತ್ತದೆ. ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳ ಹಕ್ಷುಕಾಯ್ದೆ, 2೦16ರ 
v& (Rights of Persons with Disabilities Act, 2016) 
ಮಾನ್ಯತೆ ಪಡೆದಿರುವ ಗೃಹಾಧಾರಿತ ಶಿಕ್ಷಣವು (Home-based 


education-HBE) (wuಚ್‌ಬಇ) ತೀವ್ರತರವಾದ ಖೌದ್ದಿಕ/ದೈಹಿಕ 
ವೈಕಲ್ಯವನ್ನು ಹೊಂದಿರುವ ಮಕ್ಕಳಗೆ ಸ್ವತಂತ್ರವಾದ ಜೀವನ 
ಕೌಶಲ್ಯಗಳನ್ನು ಹೊಂದುವುದಕ್ಕೆ ಹಾಗೂ ಶಾಲಾ ವಿಚಾರ ಹಾಗೂ 
ಅವರ ಜೀವನ ನಿರ್ವಹಣೆಗೆ ಸಹಾಯ ಒದಗಿಸುವ ಗುರಿಯನ್ನು 
ಹೊಂದಿದೆ. ಎಚ್‌ಜಜಯನ್ನು ಆಯ್ದೆ ಮಾಡಿಕೊಂಡಿರುವ ಹಲವು 
ಮಕ್ಕಳು ವಿವಿಧ ಬಗೆಯ ವೈಕಲ್ಯಗಳು. ತೀವ್ರತರವಾದ ಅರಿವಿನ 


ಸವಾಲುಗಳು (Cognitive challenges), ಸೆರೆಬ್ರಲ್‌ ಪಾಲ್ವ 
(Cerebral palsy) ಹಾಗೂ ಆಟಸಂ ಸ್ಟೆಕ್ಷಮ್‌ ಡಿಸ್‌ಆರ್ಡರ್‌ 
(Autism Spectrum Disorder) ಅನ್ನು ಹೊಂದಿದವರಾಗಿದ್ದಾರೆ. 


ಸಮನ್ವಯ ಶಿಕ್ಷಣದ ಅಂಶಗಳು 
ನಿಜವಾದ ಅರ್ಥದಲ್ಲಿ ಸಮನ್ವಯ ಶಿಕ್ಷಣವನ್ನು ಅನುಷ್ಠಾನ- 
ಗೊಳಸಲು ಅಗತ್ಯವಾಗಿ ಬೇಕಾದ ಅಂಶಗಳು: 


Y Y Y Y Y Y Y 
LL LL) CLL CLL UL LU UL 


ತಡೆ ರಹಿತ 
ವಾತಾವರಣ 


ಶಿಕ್ಷಕರ 
ತರಬೇತಿ 


ಬೋಧನಾ 
ಸಾಮದ್ರಿ 


ಸಮಾನ 
ಅವಕಾಶಗಳು 


ಸಂಪೂರ್ಣ 
ಭಾಗವಹಿಸುವಿಕೆ 


ಪೂರಕ ಪೋಷಕರ 
ಸೇವೆಗಳು 


ತೊಡಗಿಸಿ 
ಕೊಳ್ಳುವಿಕೆ 


ಗಮ್ಯವಿರದ ಒಂದು ಪಯಣ... 


ಬದಲಾವಣೆಯನ್ನು ತರುವಲ್ಲ ಪೋಷಕರ ಹಾಗೂ ಸಮುದಾಯದವರ 
ಒಳಗೊಳ್ಳುವಿಕೆ ಅಮೂಲ್ಯವಾದದ್ದು ಹಾಗೂ ಅದನ್ನು ಮುಂದುವರೆಸಿ- 
ಕೊಂಡು ಹೋಗಲು ಎಲ್ಲರನ್ನೂ ಒಟ್ಟುಗೂಡಿಸಿ ಪ್ರೋತ್ಸಾಹ 
ನೀಡುವುದು ಅವಶ್ಯಕ. ಪೋಷಕರು / ಸಮುದಾಯದ ಸದಸ್ಯರು 
ಮಗುವನ್ನು ಸ್ಟೀಕರಿಸುವ ರೀತಿ ಮಗುವಿನ ವ್ಯಕ್ಷಿತ್ಸ್ತದ ಮೇಲೆ ಪ್ರಭಾವ 
ಜೀರುತ್ತದೆ ಹಾಗೂ ಅವನ/ಅವಳ ಬಣ್ದೆ ಇತರೆ ಬಳಗದವರ / 
ಸಮುದಾಯದ ಸದಸ್ಯರ ಅಭಿಪ್ರಾಯ ಮತ್ತು ವರ್ತನೆಯನ್ನು 
ನಿರ್ಧರಿಸುತ್ತದೆ. ಇವೆಲ್ಲವೂ ಪ್ರತ್ಯೇಕ ಶಿಕ್ಷಣಕ್ಸಾಗಿ ಅಲ್ದಾವಧಿ ಹಾಗೂ 
ದೀರ್ಪಾವಧಿ ಗುರಿಗಳನ್ನು ನಿರ್ಧರಿಸುವಲ್ಲಮಹತ್ವದ ಪಾತ್ರವನ್ನು 
ವಹಿಸುತ್ತವೆ. 


ಸಮಾನ ಅವಕಾಶಗಳು ಹಾಗೂ ಸಂಪೂರ್ಣ ಭಾಗವಹಿಸುವಿಕೆ 
ಹೆಚ್ಚನ ಅಗತ್ಯವಿರುವ ಮಕ್ಕಳಗೆ ಸಮಾನ ಅವಕಾಶಗಳು ಹಾಗೂ 
ಸಂಪೂರ್ಣ ಭಾಗವಹಿಸುವಿಕೆಯನ್ನು ಖಾತ್ರಿಪಡಿಸುವ ತತ್ವದ ಮೇಲೆ 


. ಹೀರ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಸುಲಭವಾಗಿ ಏರಬಹುದಾದ ಬಸ್‌ 


ಸಮನ್ವಯ ಶಿಕ್ಷಣವು ಆಧರಿಸಿದೆ. ವಿಭನ್ನು ಅಗತ್ಯಗಳನ್ನು 
ಹೊಂದಿರುವ ಮಕ್ಕಳಗೆ ಶೈಕ್ಷಣಿಕ ಹಾಗೂ ಶೈಕ್ಷಣಿಕವಲ್ಲದ 
ಚಟುವಟಕೆಗಳನ್ನು ಒದಗಿಸಲು ಶಾಲಾಸಂಸ್ಕೃತಿ, ನೀತಿ ಹಾಗೂ 
ವ್ಯವಹಾರಗಳನ್ನು ಬಹಳ ಬದ್ಧತೆಯಿಂದ ಪುನರ್‌ರಚಿಸುವುದು 
ಶಾಲಾ ಆಡಳತದ ಜವಾಬ್ದಾರಿಯಾಗಿರುತ್ತದೆ. 


ಅಡೆತಡೆರಹಿತ ಪರಿಸರ 

ಶಾಲಾ ಕಟ್ಟಡದಲ್ಲನ ಎಲ್ಲ ಜಾಗಗಳಗೆ ಹಾಗೂ ತರಗತಿಗಳಗೆ 
ಸುಲಭವಾಗಿ ಹೋಗಲು ಅನುವು ಮಾಡಿಕೊಡುವುದೇ 
ಸಮನ್ವಯದ ಕಡೆಗೆ ಮೊದಲ ಹೆಜ್ಜೆ. ಆನಂತರ ಬರುವುದೇ 
ಅನಿರ್ಬಂಧಿತ ಬೋಧನಾ-ಕಲಕಾ ವಾತಾವರಣ. 


ಪೂರಕ ಸೇವೆಗಳು 
ಮಕ್ಕಳ ಎಲ್ಲ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾದಷ್ಟು 
ಶಾಲೆಗಳಲ್ಲಂಯೇ ಸಮಗ್ರವಾದ ಪೂರಕ ಸೇವೆಗಳನ್ನು 


ವಿಶೇಷ 
ತರಬೇತುದಾರರ 
ಹಾಗೂ ತರಬೇತಿ 
ಕಾರ್ಯಕ್ರಮಗಳ 

ಕೊರತೆ 


ವರ್ತನಾ 
ಅಡೆತಡೆಗಳು 


ಒದಗಿಸಬೇಕು. ಔದ್ಯೋಗಿಕ waೆ (Occupational therapy), 
ದೈಹಿಕಚಿಕಿತ್ಸೆ (Physiotherapy), ಪಾಕ್‌ ಚಕಿತ್ಸೆ (Speech 
therapy), ಪ್ರಾಥಮಿಕ ಹಂತದಲ್ಲ್ಪಯೇ ಮಧ್ಯವರ್ತಿ ತಂತ್ರ ಬಳಕೆ, 
ಮನಶ್ನಾಸ್ತ್ರೀಯ ಮೌಲ್ಯಮಾಪನ 
(Psychological assessment) ಹಾಗೂ ಆಪ್ಪ ಸಮಾಲೋಚನೆ 


(Counseling) ಈ ತರಹದ ಸೇವೆಗಳು ಒಳಪಡುತ್ತವೆ. ವಿಶೇಷ 
ಶಿಕ್ಷಕರು ಒಂದು ತಂಡವಾಗಿ, ಮುಖ್ಯವಾಹಿನಿಯ ಶಿಕ್ಷಕರೊಂದಿಗೆ 
ಒಟ್ಟುಗೂಡಿ ಮಗುವಿನ ಪ್ರಗತಿಯ ಮೇಲ್ವಚಾರಣೆ ನಡೆಸುತ್ತಿರಬೇಕು. 


(Early intervention), 


ಶಿಕ್ಷಕರ ತರಬೇತಿ 

ಪಾಠಮಾಡುವ ಹಾಗೂ ತರಗತಿಯನ್ನು ನಿರ್ವಹಿಸುವ ಶಿಕ್ಷಕರು 
ಸಮನ್ವಯ ಶಿಕ್ಷಣದ ಪರಿಕಲ್ಪನೆ ಹಾಗೂ ತತ್ಪ್ವಗಳೆಡೆಗೆ 
ಸೂಕ್ಷೃತೆಯನ್ನು ಬೆಳೆಸಿಕೊಳ್ಳುವಂತೆಯೂ, ಅದರತ್ತ 
ಗಮನಹರಿಸುವಂತೆಯೂ ಮಾಡುವುದು ಅತ್ಯಂತ ಅವಶ್ಯಕ. 
ಮೂಲಸೌಕರ್ಯಗಳು, ಪಠ್ಯಕ್ರಮವನ್ನು ಸುಲಭವಾಗಿ 
ಹೊಂದಿಸಿಕೊಳ್ಳುವುದು ಹಾಗೂ ಬೋಧನಾ ಕ್ರಮಗಳಲ್ಲ 
ಮಾಡಿಕೊಳ್ಳಬೇಕಾದ ಹೊಂದಾಣಿಕೆಗಳ ಬಣ್ಣೆ ಶಿಕ್ಷಕರು 
ತೆರೆದುಕೊಳ್ಳಬೇಕಾಗುತ್ತದೆ. ಸೇವಾ-ಪೂರ್ವ ಹಾಗೂ ಸೇವಾನಿರತ 
ಶಿಕ್ಷಕರಿಗೆ ಮರುಚೈತನ್ಯ ನೀಡುವಂತಹ ಶಿಕ್ಷಣ ಕಾರ್ಯಕ್ರಮಗಳು 
ಹಾಗೂ ಅಲ್ಲಾವಧಿ ತರಬೇತಿ ಕಾರ್ಯಕ್ರಮಗಳನ್ನು 
ಮುಂದುವರೆಸುವುದರಿಂದ ಅವರಿಗೊಂದು ಒಳನೋಟ ಸಿಕ್ಕಂತಾಗಿ 
ವಿವಿಧ ವೈಕಲ್ಯ ಹೊಂದಿರುವ ಮಕ್ಕಳ ವಿಭನ್ನತೆಗೆ ಪ್ರತಿಕ್ರಿಬುಸಲು 
ಅವರನ್ನು ಸಿದ್ದಗೊಳಸಿದಂತಾಗುತ್ತದೆ. 


ಸವಾಲುಗಳು 

ಸಮನ್ವಯ ಶಿಕ್ಷಣವನ್ನು ಅನುಷ್ಠಾನಗೊಳಸಲು ಇರುವ ಪ್ರಮುಖ 
ಸವಾಲುಗಳನ್ನು ಜಾಗತಿಕ ಅಧ್ಯಯನಗಳು ಪ್ರಕಟಸಿವೆ. ಕೆಳಗೆ 
ಕೊಟ್ಟರುವ ರೇಖಾಚಿತ್ರ ಅವನ್ನು ನಿರೂಪಿಸುತ್ತದೆ. ಮಾರ್ಪಡಿಸಿದ 
ಕಲಅಕಾ ಸಾಮದ್ರಿಗಕ ಕೊರತೆ ಹಾಗೂ ಅನುದಾನದ ಅಭಾವ ಸಮದ್ರ 
ವಿಧಾನದ ಬಣ್ದೆ ಸೀಮಿತ ಮೆಚ್ಚುಗೆ ಹಾಗೂ ತಿಳುವಳಕೆ ಸುಲಭವಾಗಿ 
ನಿರ್ವಹಿಸಲಾಗದ ಮೂಲಸೌಕರ್ಯ ವಿಶೇಷ ತರಬೇತುದಾರರ 
ಹಾಗೂ ತರಬೇತಿ ಕಾರ್ಯಕ್ರಮಗಳ ಕೊರತೆ ವರ್ತನಾ 
ಅಡೆತಡೆಗಳು 


ಸುಲಭವಾಗಿ 
ನಿರ್ವಹಿಸಲಾಗದ 
ಮೂಲ 
ಸೌಕರ್ಯ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಸಮನ್ನಯ ಏಕೆ ಅವಶ್ಯಕ? 
ಸಮನ್ವಯದ ಅನೇಕ ಪ್ರಯೋಜನಗಳನ್ನು ಸಂಶೋಧನೆಯು 
ಸೂಚಿಸುತ್ತದೆ. 


ವಿದ್ಯಾರ್ಥಿಗಳು ಪರಸ್ಪರರ ವಿಶಿಷ್ಠವಾದ ಶಕ್ತಿಗಳನ್ನು ಹಾಗೂ 
ಸಾಮರ್ಥ್ಯಗಳನ್ನು ಮೆಚ್ಚಲು ಕಲಅಯುತ್ತಾರೆ. 

ಪರಸ್ಪರ ಸಹಾಯ ಮಾಡುವಂತೆ ವಿದ್ಯಾಧಿಗಳನ್ನು 
ಪ್ರೋತ್ಹಾಹಿಸಿದಂತಾಗುತ್ತದೆ. 

ಹೆಚ್ಚುವರಿ ಅಗತ್ಯವಿರುವ ವಿದ್ಯಾರ್ಥಿಗಳು ನೈಸರ್ಗಿಕ ರೀತಿಯಲ್ಲ 
ಹಾಗೂ ನೈಸರ್ಗಿಕ ಪರಿಸರದಲ್ಲ ಸ್ನೇಹವನ್ನು ಬೆಳೆಸಿಕೊಳ್ಳುತ್ತಾರೆ. 
ವೈಕಲ್ಯ ಹೊಂದಿರುವ ಜನರೆಡೆಗೆ ಸಕಾರಾತೃಕ ಭಾವನೆಗಳನ್ನು 
ಬೆಳೆಸಿಕೊಳ್ಳಲು ವೈಕಲ್ಯ ಇಲ್ಲದೇ ಇರುವ ವಿದ್ಯಾರ್ಥಿಗಳಗೆ 
ಒಂದು ಅವಕಾಶ ಸಿಗುತ್ತದೆ. 

ಸಮುದಾಯದೊಡನೆ ಅವಿನಾಭಾವ ಸಂಬಂಧ ಹೊಂದಿದ್ದೇವೆ 
ಎಂಬುವುದು ವಿಶೇಷ ಅಗತ್ಯ ಬೇಕಾದ ವಿದ್ಯಾರ್ಥಿಗಳಲ್ಲ ಒಂದು 
ಬಗೆಯ ಆತ್ಮಗೌರವವನ್ನು ಹಾಗೂ ಏನನ್ನೋ ಸಾಧಿಸಿದ್ದೇವೆ 
ಎಂಬ ಭಾವನೆಯನ್ನು ಹೊಂದುವಲ್ಲ ಸಹಾಯ ಮಾಡುತ್ತದೆ. 
ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕಲಅಯಲೇಖಬೇಕು ಎಂದು 
ಅಪೇಕ್ಷಿಸುವ ಸಾಮಾಜಕ ವರ್ತನೆಗಳನ್ನು ಪರಸ್ಪರರಿಂದ ಬಹಳ 
ಉತ್ತಮವಾಗಿ ಕಲಿಯುತ್ತಾರೆ. 

ಮಕ್ಕಳು ತಮ್ಯ ಬೆಳವಣಿಗೆಯ ಸಾಮರ್ಥ್ಯದ ಮಟ್ಟವನ್ನು 
ತಲುಪಿ ಎಲ್ಲ ಪರಿಸರದಲ್ಲೂ ಹೊಂದಿಕೊಳ್ಳಲು ಕಅಯುತ್ತಾರೆ. 


ಅಮರ ಜ್ಯೋತಿಯಲ್ಲ ವಿಶೇಷ-ಅಗತ್ಯ ಶಿಕ್ಷಣದ ಉತ್ತೇಜನ 

ಪುನರ್ವಸತಿಯ ಬಗೆಗೆ ಸಮಗ್ರ ವಿಧಾನ ಹೊಂದಿರುವ 
ದೆಹಲಿಯ ಅಮರ್‌ ಜ್ಯೋತಿ ಚಾರಿಟೀಬಲ್‌ ಟಸ್ಟ್‌ (ಎಜೆಸಿಟ), 
1೨81ರ ಸಂಯೋಜತ ಹಾಗೂ ಸಮನ್ಪಯ ಶಿಕ್ಷಣವನ್ನು 
ಪ್ರಾರಂಭಸಿದ ಭಾರತದಲ್ಪನ ಸಂಸ್ಥೆಗಳಲ್ಲ ಅಗ್ರಸ್ಥಾನದಲ್ಲದೆ. 
ಒಂದು ಮರದ ಕೆಳಗೆ ಆರಂಭವಾದ ಈ ಶಾಲೆಯಲ್ಲ ಮಕ್ಷಳ 
ಸಮದ್ರ ಅಭವ್ಯದ್ಧಿಗಾಗಿ ಬಹುಪಿಸ್ಲಿನ ವಿಧಾನಗಳನ್ನು 
ಅಳವಡಿಸಿಳ್ಳಲಾಗಿದೆ. ಒಂದು ತರಗತಿಯಲ್ಲ ಮೂವತ್ತು 
ಮಕ್ಕಳದ್ದು ಅದರಲ್ಲ ಹದಿನೈದು ಮಕ್ಕಳು ವಿಶೇಷ ಅಗತ್ಯವುಳ್ಳ 


ಇಂದು ಶಾಲೆಯು ಪರಿಷ್ಣೃತ ಎನ್‌ಸಿಇಆರ್‌ಟ ಪಠ್ಯ- 
ಕ್ರಮವನ್ನು ಅನುಸರಿಸುತ್ತದೆ ಹಾಗೂ ಶಿಕ್ಷಣ 
ನಿರ್ದೇಶನಾಲಯದ ಮಾನ್ಯತೆಯನ್ನು ಪಡೆದಿದೆ. ಪ್ರಸ್ತುತ 
510 ವಿದ್ಯಾರ್ಥಿಗಳದ್ದು ಅದರಲ್ಲಿ ವೈಕಲ್ಯ ಇರುವ ಹಾಗೂ 
ಇಲ್ಲದಿರುವವರು ಬಹುತೇಕ ಸಮಾನ ಸಂಖ್ಯೇಯಲ್ಲದ್ದಾರೆ. 
ಇತೀಚೆಗೆ, ಒಂದು ಹೊಸ ತರಗತಿಯನ್ನು 
ಆರಂಭಸಲಾಗಿದ್ದು. ಅದರಲ ಅಂಧ ಮತ್ತು 
ಶ್ರವಣದೋಷವುಳ್ಳ ಹದಿನಾರು ಮಕ್ಕಳನ್ನು 


ಅಮರ ಜ್ಯೋತಿಯಲ್ಲ ವಿಶೇಷ-ಅಗತ್ಯ ಶಿಕ್ಷಣದ ಉತ್ತೇಜನ 

ಪುನರ್ವಸತಿಯ ಬಗೆಗೆ ಸಮಗ್ರ ವಿಧಾನ ಹೊಂದಿರುವ 
ದೆಹಲಿಯ ಅಮರ್‌ ಜ್ಯೋತಿ ಚಾರಿಟೀಬಲ್‌ ಟಸ್ಟ್‌ (ಎಜೆಸಿಟ), 
1೨81ರ ಸಂಯೋಜತ ಹಾಗೂ ಸಮನ್ಪಯ ಶಿಕ್ಷಣವನ್ನು 
ಪ್ರಾರಂಭಸಿದ ಭಾರತದಲ್ಪನ ಸಂಸ್ಥೆಗಳಲ್ಲ ಅಗ್ರಸ್ಥಾನದಲ್ಲದೆ. 
ಒಂದು ಮರದ ಕೆಳಗೆ ಆರಂಭವಾದ ಈ ಶಾಲೆಯಲ್ಲ ಮಕ್ಕಳ 
ಸಮದ್ರ ಅಭವ್ಯದ್ಧಿಗಾಗಿ ಬಹುಶಿಸ್ಪಿನ ವಿಧಾನಗಳನ್ನು 
ಅಳವಡಿಸಿಳ್ಳಲಾಗಿದೆ. ಒಂದು ತರಗತಿಯಲ್ಲ ಮೂವತ್ತು 


ಮಕ್ನಳದ್ದು ಅದರಲ್ಲ ಹದಿನೈದು ಮಕ್ಕಳು ವಿಶೇಷ ಅಗತ್ಯವುಳ್ಳ 
[3 [o) (62) 5) [3 ಬೆ vu 
ಮಕ್ಕಳು. 


ಇಂದು ಶಾಲೆಯು ಪರಿಷ್ಠ ತ ಎನ್‌ಸಿಇಆರ್‌ಟ 
ಪಠ್ಯಕ್ರಮವನ್ನು ಅನುಸರಿಸುತ್ತದೆ ಹಾಗೂ ಶಿಕ್ಷಣ 
ನಿರ್ದೇಶನಾಲಯದ ಮಾನ್ಯತೆಯನ್ನು ಪಡೆದಿದೆ. ಪ್ರಸ್ತುತ 
510 ವಿದ್ಯಾರ್ಥಿಗಳದ್ದು ಅದರಲ ವೈಕಲ್ಯ ಇರುವ ಹಾಗೂ 
ಇಲ್ಲದಿರುವವರು ಬಹುತೇಕ ಸಮಾನ ಸಂಖ್ಯೇಯಲ್ಲದ್ದಾರೆ. 


ಇತ್ತೀಚೆಗೆ, ಒಂದು ಹೊಸ ತರಗತಿಯನ್ನು 
ಆರಂಭಸಲಾಗಿದ್ದು. ಅದರಲ್ಲಿ ಅಂಧ ಮತ್ತು 
ಶ್ರವಣದೋಷವುಳ್ಗ ಹದಿನಾರು ಮಕ್ಕಳನ್ನು 


ಸೇರಿಸಿಕೊಳ್ಳಲಾಗಿದ್ದು. ಅವರು ಗೃಹಾಧಾರಿತ (Home- 
based) ಹಾಗೂ ಕೇಂದ್ರ ಆಧಾರಿತ ತರಬೇತಿ (Centre- 


based training)ಯನ್ನು ಪಡೆಯುತ್ತಿದ್ದಾರೆ. ಶಿಶುವಿಹಾರ- 
ದಿಂದಲೇ ಆರಂಭವಾಗುವ ಶೈಕ್ಷಣಿಕ ಒಳಗೊಳ್ಳುವಿಕೆಯು 
ವಿದ್ಯಾರ್ಥಿಗಳಲ್ಲ ಸಾಮಾಜಕ ಒಳಗೊಳ್ಳುವಿಕೆಯ ಭಾವವನ್ನು 
ಪೋಷಿಸುವುದಕ್ಷೆ ಸಹಾಯ ಮಾಡುತ್ತದೆ. ಈ ಟ್ರಸ್ಟ್‌ 
ಗ್ರಾಅಯರ್‌ನಲ್ಲಯೂ (ಮಧ್ಯಪ್ರದೇಶ) ಒಂದು ಶಾಖೆಯನ್ನು 
ಹೊಂದಿದ್ದು. 1೨89ರಿಂದ ಇದೇ ರೀತಿಯ ಸೇವೆಗಳನ್ನು 
ಒದಗಿಸುತ್ತಿದೆ. 


ಇಲ್ಲ ಸಂಯೋಜತ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ 
ಚಟುವಟಕೆಗಳಂತಹ ವಿವಿಧ ಪಠ್ಯೇತರ ಚಟುವಟಕೆಗಳಲ್ಲ 
ಭಾಗವಹಿಸಲು ಮಕ್ಷಳನ್ನು ಪ್ರೋತ್ಸಾಹಿಸಲಾಗುತ್ತದೆ. 
ಕಂಪ್ಯೂಟರ್‌ ಅಪ್ಲಿಕೇಷನ್‌, ಸೌಂದರ್ಯ, ಸಂಸ್ಸೃತಿ, ಕಲೆ 
ಮತ್ತು ಕರಕುಶಲತೆ, ಕಸೂತಿಕಲೆ. ಆಭರಣ ತಯಾರಿಕೆ 
ಹಾಗೂ ಹೊಲಗೆಂಯಂತಹ ಪೂರ್ವ ವೃತ್ತಿಪರ 
ತರಬೇತಿಯನ್ನು ವಿದ್ಯಾರ್ಥಿಗಳ ಸರ್ವಾಂಗೀಣ 
ಬೆಳವಣಿಗೆಗೆ ರೂಪಿಸಲಾಗುವ ಪಠ್ಯಕ್ರಮದ ಪ್ರಮುಖ 
ಭಾಗವಾಗಿ ಪರಿಗಣಿಸಲಾಗುತ್ತದೆ. 3ನೆಯ ಇಯತೆಯಿಂದ 
ಮೇಲ್ಪಟ್ಟು ಎಲ್ಲ ವಿದ್ಯಾಥ್ಥಿಗಳು ತಮ್ಮ ಆಸಕ್ತಿಗೆ 
ಹೊಂದಿಕೆಂಲಾಗುವಂತಹ ಒಂದು ವೃತ್ತಿಂರುನ್ನು 
ಕಡ್ಡಾಯವಾಗಿ ಆರಿಸಿಕೊಳ್ಳಲೇಬೇಕು. ಇದರಲ್ಲನ ಕೆಲವು 
ಕೌಶಲ ಯೋಜನೆಗಳು ರಾಷ್ಟ್ರೀಯ ಮುಕ್ತ ಶಿಕ್ಷಣ ಸಂಸ್ಥೆ 
(National Institute of Open Schooling) ಹಾಗೂ ರಾಜ್ಯ 
ವೃತ್ತಿಪರ ತರಬೇತಿ ಮಂಡಳಯ (State Councilfor 


Vocational Training) ಮಾನ್ಯತೆಯನ್ನು ಪಡೆದಿವೆ. 
ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಚಟುವಟಕೆಗಳಲ್ಲ 
ಒಳಗೊಳ್ಳುವಿಕೆ 


ಮಕ್ಕಳು ಓದಲು ಹಾಗೂ ಬರೆಯಲು ಕಆಯುವುದಕ್ಕೂ 
ಮುಂಟೆ ಆಟವಾಡುತ್ತಾರೆ. ಮಗುವಿನ ಬೌದ್ದಿಕ, ಸಾಮಾಜಕ, 
ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಾಯ- 
ವಾಗುವಂತೆ ಬಾಸೆಬ್‌ಬಾಲ್‌, ಟೇಬಲ್‌ ಟೆನ್ನಿಸ್‌ ಮುಂತಾದ 
ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಚಟುವಟಕೆಗಳನ್ನು 
ಉತ್ತೇಜಸಲಾಗುತ್ತದೆ. ಮಕ್ಕಳು ತಮ್ಮ ಸಾಮರ್ಥ್ಯವನ್ನು 
ಬೆಳೆಸಿಕೊಳ್ಳುತ್ತ ವಿವಿಧ ಪರಿಸರಗಳಗೆ ಹೊಂದಿಕೊಳ್ಳುತ್ತಾರೆ. 
ಅಮರ್‌ ಜ್ಯೋತಿಯ ವಿದ್ಯಾರ್ಥಿಗಳು ಹಲವಾರು ರಾಷ್ಟ್ರೀಯ 
ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲ 
ಭಾಗವಹಿಸುತ್ತಾರೆ. 


ಹೆಚ್ಚುವರಿ ಶೈಕ್ಷಣಿಕ ಪೂರಕ ಸೇವೆಗಳು 

ಆಂಗ್ಲ ಪ್ರೆಯೋಗಾಲಯದಲ್ಲ ಮಕ್ಕಳನ್ನು ಸಂವಹನ ಕೌಶಲ, 
ಚರ್ಚಾಸ್ಪರ್ಧೆ ಹಾಗೂ ಭಾಷಣಕಲೆಗಳ ತರಬೇತು- 
ಗೊಳಸಲಾಗುತ್ತದೆ ಹಾಗೂ ವಿಜ್ಞಾನ ಪ್ರಯೋಗಾಲಯವು 
ಪರಿಕಲ್ಪನೆಗಳ ಪ್ರಾಯೋಗಿಕ ಕಲಅಕೆಗೆ ಅನುಕೂಲ 
ಒದಗಿಸುತ್ತದೆ. ಹಾಗೆಯೇ, ಕಂಪ್ಯೂಟರ್‌ ಪ್ರಯೋಗಾಲಯ 


ಹಾಗೂ ಸ್ಕಾರ್ಟ್‌ ತರಗತಿಗಳು (Smart class) ಕಅಕೆಯನ್ನು 
ಉತ್ಸ್ತಮಗೊಳಸುತ್ತವೆ. ಅಮರ್‌ ಜ್ಯೋತಿಯು ತ, 5, ಆ, 10 
ಹಾಗೂ 12 ಇಯತ್ತೆಗಳಗೆ ರಾಷ್ಟ್ರೀಯ ಮುಕ್ತ ಶಿಕ್ಷಣ 
ಸಂಸ್ಥೆಯಿಂದ ಮಾನ್ಯತೆ ಪಡೆದಿರುವ ಕೇಂದ್ರವಾಗಿದೆ. 
ಅನನುಕೂಲ ಪರಿಸ್ಥಿತಿಯಲ್ಲರುವ ಹೆಚ್ಚುವರಿ ಸಹಾಯದ 
ಅಗತ್ಯವಿರುವವರಿಗೂ ಶಿಕ್ಷಣವನ್ನು ಒದಗಿಸಲು ಈ 
ಸಂಸ್ಥೆಯು ಮಾನ್ಯತೆಯನ್ನು ಪಡೆದಿದೆ. 


ಚಿಕಿತ್ಸಾತ್ಕಕ ಮಧ್ಯವರ್ತೀ ತಂತ್ರಗಳು 

ವೈದ್ಯಕೀಯ ವೃತ್ತಿಯವರು ಹಾಗೂ ಔಷಧಿ, ಶಸ್ತಚಕಿತ್ರೆ, 
ಮೂಳೆಚಿಕಿತ್ತೆ (orthopaedics), ಇಎನ್‌ಟ ಹಾಗೂ ಶಿಶು 
ವೈದ್ಯಕೀಂಯುದಂತಹ (Paediatrics) ಕ್ಲೇತ್ರಗಳಲ್ಲ 
ತಜ್ಞರಾದವರು ಉಚಿತ ಸಮಾಲೋಚನೆ ಹಾಗೂ 


ರೋಗವನ್ನು ಪತ್ತೆ ಮಾಡುವ ಸೇವೆಗಳನ್ನು (Diagnostic 
services) uದಗಿಸುತ್ತಾರೆ. ತಡವಾದ ಬೆಳವಣಿಗೆ ಇರುವ 
ಮಕ್ಷಳಗೆ ಔದ್ಯೋಗಿಕ wtsೆ (Occupational therapy), 
ದೈಹಿಕಚಿಕಿತ್ರೆ (Physiotherapy), ವಾಕ್‌ ಶ್ರವಣ ಘಟಕ 
(Speech and audiological unit) ಹಾಗೂ ಪ್ರಾಥಮಿಕ 
ಹಂತದ ಮಧ್ಯಸ್ಥಿಕೆ us (Early intervention 
unit)ಗಳೆಂತಹ ಹಲವಾರು ಘಟಕಗಳು ಅವರ 


ಬೆಳವಣಿಗೆಯಲ್ಲ ಬಹಳ ಪ್ರಮುಖವಾದ ಪಾತ್ರವನ್ನು 
ವಹಿಸುತ್ತವೆ. ಚಿಕಿತ್ಸಕ ಸೇವೆಗಳಲ್ಲದೆ ಚಲನಶೀಲತೆಗೆ 
ಬೇಕಾದ ಸಹಾಯಗಳನ್ನೂ ಒದಗಿಸಲಾಗುತ್ತದೆ. ಪ್ರಯಂ- 
ಪ್ರೇರಿತರಾಗಿ ಉಚತ ಸೇವೆಗಳನ್ನು ಒದಗಿಸಲು ಮುಂದೆ 
ಬರುವ ವೈದ್ಯರಿಂದ ದೋಷ ಸರಿಪಡಿಸುವ ಶಸ್ತಚಿಕಿತ್ಸೆಗಳೂ 
(Corrective surgeries) ನಡೆಯುತ್ತವೆ. 


ಮನೋವ್ಯೆಜ್ಞಾನಿಕ, ವರ್ತನೆ ಅಥವಾ ಶೈಕ್ಷಣಿಕ ವಿಷಯಗಳಗೆ 
ಸಂಬಂಧಿಸಿದಂತೆ ಮಕ್ಷಳು ಯಾವುದೇ ತೊಂದರೆಗಳನ್ನು 
ಎದುರಿಸುತ್ತಿದ್ದಲ್ಲ. 'ಮಕ್ಕಳ ವರಾರ್ಗದರ್ಶನ 
ಚಿಕಿತ್ಲಾಲಯ'ಗಕg (Child guidance clinic) ಮೌಲ್ಯ- 
ಮಾಪನಕ್ಕೆ ಒಳಪಡಿಸಿ, ಅವರಿಗೆ ಆಪ್ರ್ಷಸಮಾಲೋಚನೆಯನ್ನು 
ನೀಡಿ ಸೂಕ್ತ ಮಧ್ಯಸ್ಲಿಕೆಗಾಗಿ ತಜ್ಞರ ಬಳಗೆ 
ಕಳುಹಿಸಲಾಗುತ್ತದೆ. ಈ ಘಟಕವು ಹೆಚ್ಚುವರಿ ಅಗತ್ಯವಿರುವ 
ಮಕ್ಷಳಗೆ ಯಾವ ರೀತಿಯ ಶಿಕ್ಷಣದ ವಿಧಾನದಿಂದ 
ಪ್ರಯೋಜನವಾಗಬಹುದು ಎಂಬುದರ ಕುರಿತು 
ಪೋಷಕರಿಗೆ ಸಲಹೆಗಳನ್ನು ನೀಡುತ್ತದೆ. ಅಲ್ಲದೇ ಹೆಚ್ಚುವರಿ 
ಅಗತ್ಯವಿರುವ ಮಕ್ಷಕಪಾಲನೆಯಲ್ಲ ಎದುರಾಗುವ ವಿಭಿನ್ನ 
ಬಗೆಯ ಸಮಸ್ಯೆಗಳ ಕುರಿತು ಚರ್ಚಿಸಲು ಪೋಷಕರ 
ಬೆಂಬಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. 


ಸಾಮರ್ಥ್ಯ ಅಭಿವೃಧ್ಧಿ ಕಾರ್ಯಕ್ರಮಗಳು 

ಸಮನ್ವಯ ಶಿಕ್ಷಣವನ್ನು ಅನುಷ್ಠಾನಗೊಆಸಲು 
ಎದುರಾಗುತ್ತಿರುವ ಒಂದು ಮುಖ್ಯವಾದ ಸವಾಲೆಂದರೆ 
ತರಬೇತಿ ಹೊಂದಿರುವ ಮಾನವ ಸಂಪನ್ಮೂಲಗಳ ಕೊರತೆ. 
ಈ ಬೇಡಿಕೆಯನ್ನು ಪೂರೈಸಲು ಅಮರ್‌ ಜ್ಯೋತಿ ಹಲವಾರು 
ಮಾನವ ಸಂಪನ್ಕೂಲ ಅಭವೃಧ್ಧಿ ಕಾರ್ಯಕ್ರಮಗಳನ್ನು 
ನಡೆಸುತ್ತಿದೆ. ದೆಹಲಅ ವಿಶ್ವವಿದ್ಯಾಲಯದೊಂದಿಗೆ 
ಸಂಯೋಜತವಾಗಿರುವ ದೈಹಿಕ ಚಿಕಿತ್ಸೆಯಲ್ಲಿ 


(Physiotherapy)ಸ್ನಾತಕ ಹಾಗೂ ಪದವಿ ಹಂತದ 
ಕಾರ್ಯಕ್ರಮಗಳು ದೈಹಿಕ ಚಿಕಿತ್ಸಕರ ಕೌಶಲ ಬೆಳವಣಿಗೆಗೆ 
ಸಹಕಾರಿಯಾಗಿದೆ. ಭಾರತೀಯ ಪುನರ್ವಸತಿ ಮಂಡಳ 


(Rehabilitation Council of India -RCI) ಮಾನ್ಯತೆ 
ಪಡೆದಿರುವ, ಮಾನಸಿಕ ಅಪ್ಪಸ್ಪತೆ, ಶ್ರವಣ ಮತ್ತು ದೃಷ್ಟಿ 
ದೋಷಗಳ ವಿಷಯಗಳಗೆ ಸಂಬಂಧಿಸಿ ವಿಶೇಷ ಶಿಕ್ಷಣ 
ನೀಡುವ ಡಿಪ್ಲೊಮಾ ಕಾರ್ಯಕ್ರಮಗಳುಸಹ 
ನಡೆಸಲ್ಲಡುತ್ತಿವೆ. ಇದಲ್ಲದೆ, ಮುಖ್ಯವಾಹಿನಿಯ ಶಾಲೆಯ 
ಶಿಕ್ಷಕರನ್ನು ಸಜ್ಜುಗೊಳಸಲು ಹಲವಾರು ಅಲ್ಪಾವಧಿ ತರಬೇತಿ 
ಕಾರ್ಯಕ್ರಮಗಳನ್ನು ಅಗತ್ಯಕ್ಕೆ ತಕ್ಕಂತೆ ರೂಪಿಸಿ 
ನಡೆಸಲಾಗುತ್ತಿದೆ. 


ಮುಂದಿನ ದಾರಿ 

ಸಮನ್ಪ್ವಯದ ಕನಸನ್ನು ನನಸಾಗಿಸುವುದಕ್ತೆ. ಸಮಾಜದ 
ವಿವಿಧ ಕ್ಷೇತ್ರಗಳು ಒಂದಕ್ಕೊಂದು ಪೂರಕವಾಗಿದ್ದು 
ಜವಾಬ್ದಾರಿಗಳನ್ನು ಸಮಾನವಾಗಿ ಹಂಚಿಕೊಳ್ಳುವುದು 
ಅತ್ಯಗತ್ಯವಾಗಿದೆ. ಸಮನ್ವಯದ ಸಾರ್ವತ್ರೀಕರಣವನ್ನು 
ಪರಿಣಾಮಕಾರಿಯಾಗಿ ಒಮ್ಮುಖವಾಗಿಸುವುದಕ್ಕೆ 
ಸಂಪನ್ಮೂಲಗಳನ್ನು ಹಾಗೂ ಪರಿಣತಿಯನ್ನು 
ಸಜ್ಜುಗೊಳಸುವುದೂ ಒಂದು ಮಂತ್ರವಾಗಿದ್ದು (A mantra of 
convergence) ®e ನಿಟ್ಟನಲ್ಲ 2೦18ರಲ್ಪ ಸಮನ್ವಯ 


104 


ಶಿಕ್ಷಣದ ಐದನೆಯ ಸಮ್ಮೇಳನವು 


(International Conference on Inclusive Education) 
ನವದೆಹಅಯಲ್ಲ ನಡೆದಿದ್ದು ಈ ಕೆಳಗಿನ ಶಿಫಾರಸ್ಸುಗಳನ್ನು 


ಮಾಡಿದೆ. 


ಅಂತಾರಾಷ್ಟ್ರೀಯ 
ಆ 


ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಸಮನ್ವಯ ಶಿಕ್ಷಣವನ್ನು ಸಾಮಾನ್ಯ ಶಿಕ್ಷಣ 

ವ್ಯವಸ್ಥೆಯಲ್ಲ ಪರಿಣಾಮಕಾರಿಯಾಗಿ ವಿಅೀನಗೊಳಸಬೇಕು : 

* ಶಿಕ್ಷಕರ ತರಬೇತಿಗಾಗಿ ಸಂಪನ್ಮೂಲಗಳನ್ನು ನಿಗದಿಪಡಿಸಬೇಕು 
ಹಾಗೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮತ್ತು 
ಅಂಚಿನಲ್ಲರುವ ಸಮುದಾಯಗಳಗೆ ಸಮನ್ವಯ ಶಿಕ್ಷಣವನ್ನು 
ಪ್ರೋತ್ಹಾಹಿಸಬೇಕು. 

* ಮಾದರಿ ಸಮನ್ವಯ ಶಾಲೆಗಳನ್ನು ಆರಂಭಸುವುದು. 

* ಸಮನ್ವಯ ಶಿಕ್ಷಣದ ಸಾರ್ವತ್ರೀಕರಣವನ್ನು ಖಾತರಿ- 
ಪಡಿಸಿಕೊಳ್ಳಲು ನಿಗದಿತ ಗಡುವು ಹೊಂದಿದ ಒಂದು 
ಕಾರ್ಯಯೋಜನೆಯನ್ನು ಸೇರಿಸುವುದು. 


ಕಾರ್ಯಗತಗೊಳಸುವವರು ಹಾಗೂ ಸಮುದಾಯದವರ ನಡುವೆ 
ಹೆಚ್ಚನ ಅರಿವನ್ನು ಮೂಡಿಸಲು ಬಹು-ವಲಯ ಹಾಗೂ ಅಂತರ- 
ವಲಯ ಸಂಪರ್ಕಗಳನ್ನು ಖಾತರಿಪಡಿಸುವ ಯೋಜನೆಗಳನ್ನು 
ಸೇರಿಸುವುದು. ಶಿಕ್ಷಕ ತರಬೇತಿ ಕಾರ್ಯಕ್ರಮಗಳು (ಪ್ರವೀಣ 
ತರಬೇತುದಾರರಿಗೂ ಸೇರಿದಂತೆ): 


« ತರಬೇತಿಯಲ್ಲಿ ಪಾಲ್ಗೊಂಡಿರುವ ಶಿಕ್ಷಕರನ್ನೂ ಮೌಲ್ಯ- 
ಮಾಪನಕ್ಕೆ ಒಳಪಡಿಸುವಂತೆ ವಿನ್ಯಾಸಗೊಆಸಬೇಕು. 

p ಸೂಕ್ಷ ಕೌಶಲಗಳು, ಸಾಮಾಜಕ/ಮಾನಸಿಕ ಕಅಕೆಯನ್ನು 
ಸಮನ್ವಯ ಶಿಕ್ಷಣದಲ್ಲಿ ಅಳವಡಿಸಲು ಬೇಕಾದ ಸಾಮರ್ಥ್ಯ 
ಹೊಂದಬೇಕು. 


ಶಿಕ್ಷಣ ವ್ಯವಸ್ಥೆಯು: 

p ವಿದ್ಯಾರ್ಥಿಗಳು. ಪೋಷಕಳು, ಶಾಲಾ ವ್ಯವಸ್ಥಾಪಕರು, ಶಿಕ್ಷಕರು 
ಹಾಗೂ ಸಹಾಯಕ ಸಿಬ್ಬಂದಿಗಳನ್ನು ಶಿಕ್ಷಣ ವ್ಯವಸ್ಥೆಯಲ್ಲ 
ಸಮನ್ವಯದ ಅನಿವಾರ್ಯತೆಯ ಕುರಿತು ಸಂಮೇದನಾ- 
ಶೀಲರನ್ನಾಗಿ ಮಾಡಬೇಕು. 

p ಅಗತ್ಯವಿರುವಷ್ಟು ಬೆಂಬಲ ವ್ಯವಸ್ಥೆಗಳು ಇರುವಂತೆ 
ಖಚಿತಪಡಿಸಬೇಕು. 

*  ಸಂಚಾರಕ್ಷೆ ಅನುಕೂಲವಾಗುವಂತಹ ಹಾಗೂ ಪ್ಪತಂತ್ರವಾಗಿ 
ಕಾರ್ಯನಿರ್ವಹಿಸಲು ಬೇಕಾದ ಸೇವೆಗಳನ್ನು ವಿಶೇಷ ಅಗತ್ಯ 
ಬೇಕಾದ ಕಲಅಕಾರ್ಥಿಗಳಗೆ ಒದಗಿಸಬೇಕು. 

. ಶಿಕ್ಷಣಶಾಸ್ತ್ರ ಸುಧಾರಣೆಗಳು: ಕಲಕಾರ್ಥಿಗಳ ಅಗತ್ಯಕ್ಷೆ 
ಅನುಗುಣವಾಗಿ ಬದಲಾಯಿಸಲು ಅವಕಾಶವಿರುವ ಪಠ್ಯಕ್ರಮ 
ಹಾಗೂ ಮೌಲ್ಯಮಾಪನವನ್ನು ಒದಗಿಸಬೇಕು. 

° ಉಪ ಶೈಕ್ಷಣಿಕ ಚಟುವಟಕೆಗಳಲಯೂ ಎಲ್ಲ ಕಲಕಾರ್ಥಿಗಳು 
ಭಾಗವಹಿಸುವುದಕ್ಕೆ ಅವಕಾಶ ಒದಗಿಸಬೇಕು. 

*  ಚಾಲ್ರಯಲ್ಲರುವ ವಿಜ್ಞಾನ, ವಾಣಿಜ್ಯ ಹಾಗೂ ಮಾನವಿಕ 
ವಿಭಾಗಗಳಕೊಡನೆ ಸವಾಲು ಎದುರಿಸುತ್ತಿರುವ ಕಲಕಾರ್ಥಿ- 


ಗಳಗಾಗಿ 'ರಚನಾತ್ಯಕ ವಿಭಾಗ' (Creative stream) 
ಎಂಬಂತಹ ಪರ್ಯಾಯಗಳನ್ನೂ ಪರಿಗಣಿಸಬೇಕು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


p ಪಠ್ಯಕ್ರಮದ ಭಾಗವಾಗಿ ಉಪಬಂಧಗಳು/ಸಾಮರ್ಥ್ಯ ಬೆಳೆಸುವ 
ಕೌಶಲಗಳು/ ವೃತ್ತಿಪರ ತರಬೇತಿಗಳನ್ನು ಸೇರಿಸಬೇಕು. 
ರಾಷ್ಟ್ರೀಯ ಮುಕ್ತ ಶಾಲೆಗಳಲ್ಲ ಕೌಶಲಗಳು/ವೃತ್ತಿಪರ 
ತರಬೇತಿಗಳನ್ನು ಹೆಚ್ಚುವರಿ ಆಯ್ದೆಗಳಾಗಿ ಒದಗಿಸಬೇಕು. 

°- ಕಲಕೆಂಯಶರು ಸಾರ್ವಕಾಲಕ ವಿನ್ಯಾಸವು ರೂಡಿಗತ- 
ವಾಗುವುದನ್ನು ಬಚಿತಪಡಿಸಿಕೊಳ್ಳುವುದರತ್ತ ಕೆಲಸವಾಗಬೇಕು. 
ಮಾಹಿತಿ ಹಾಗೂ ಸಂಶೋಧನಾ ವ್ಯವಸ್ಥೆಗಳು : 

*° ನೀತಿಗಳು ಹಾಗೂ ಅವುಗಳನ್ನು ಕಾರ್ಯಗತಗೊಳಸುವುದರ 
ನಡುವೆ ಇರುವ ಅಂತರವನ್ನು ಪರಿಹರಿಸಲು ಬೇಕಾದ 
ಸಂಶೋಧನೆಗಳನ್ನು ಕಾರ್ಯರೂಪಕ್ಕೆ ತರಲು ವ್ಯವಸ್ಥೆಗಳನ್ನು 
ಸ್ಥಾಪಿಸಬೇಕು/ ಬಲಪಡಿಸಬೇಕು. 

p ಸಾಕ್ಟ್ಯಾಧಾರಿತ ನೀತಿನಿರೂಪಣೆ/ಪರಿಷ್ಠರಣೆಗಳನ್ನು ತಿಆಸಲು 
ಬೇಕಾದ ಮಾಹಿತಿಗಳ ದತ್ತಾಂಶ ಸಂಗ್ರಹವನ್ನು ಸ್ಥಾಪಿಸಬೇಕು. 

° ಎಲ್ಲ ಕಲಕಾರ್ಥಿಗಕಲ್ಲ ಹೊರಗುಆಳಯುವವರು ಪರಿವರ್ತನೆಗಳು 
ಹಾಗೂ ಶೈಕ್ಷಣಿಕ ಸಾಧನೆಗಳ ಮಾಹಿತಿಯನ್ನು ಆಗಿಂದಾಥ್ಯೆ 
ಕಲೆಹಾಕಬೇಕು. ಸಹಭಾಗಿತ್ವವನ್ನು ಬಲಪಡಿಸುವುದು: 

p ಸಮನ್ವಯ ಶಿಕ್ಷಣದ ಪರಿಣಾಮಕಾರಿ ಅನುಷ್ಠಾನವನ್ನು 
ಖಚಿತಪಡಿಸಿಕೊಳ್ಳಲು ಶೈಕ್ಷಣಿಕ ಸಂಸ್ಥೆಗಳು, ಸಮುದಾಯಗಳು, 
ಕುಟುಂಬಗಳು ಹಾಗೂ ಸ್ಥಳೀಯ ಸರ್ಕಾರಗಳ ನಡುವಿನ 
ಸಹಭಾಗಿತ್ವವನ್ನು ಉತ್ತೇಜಸುವುದು. 

* ಸಮನ್ವಯ ಶಿಕ್ಷಣವನ್ನು ಉತ್ತೇಜಸಲು ರಾಷ್ಟ್ರೀಯ ಹಾಗೂ 
ಅಂತಾರಾಷ್ಟ್ರೀಯ ಸಂಸ್ಥೆಗಳಂತಹ ವೃತ್ತಿಪರ ಸಂಸ್ಥೆಗಳನ್ನು 
ರೂಪಿಸುವುದು. 

* ಸಮನ್ವಯ ಶಿಕ್ಷಣಕ್ಷಾಗಿ ಸಂಪನ್ಮೂಲಗಳನ್ನು ಒದಗಿಸಲು 
ಕಾರ್ಪೋರೇಬ್‌ ವಲಯಗಳನ್ನು ಸೇರಿಸಿಕೊಳ್ಳುವುದು. 


ಸಮನ್ವಯ ಶಿಕ್ಷಣದ ನೀತಿ-ರಚನೆ ಹಾಗೂ ಅನುಷ್ಠಾನಕ್ಸಾಗಿ 
ಅಂತರ್‌-ವಲಯ ಸಹಭಾಗಿತ್ವವನ್ನು ಖಚಿತಪಡಿಸಿಕೊಳ್ಳಲು 
ಸೂಕ್ತವಾದ ಕಾಂರ್ನತಂತ್ರ ಹಾಗೂ ವಿನ್ಯಾಸಗಳನ್ನು 
ರೂಪಿಸುವುದು. 


ಉಪಸಂಹಾರ 

ನ್ಯೂನತೆ ಇರುವ ಹಾಗೂ ಇಲ್ಲದಿರುವ ಎಲ್ಲಾ ಮಕ್ಷಳಗೆ ಶಿಕ್ಷಣವನ್ನು 
ಒದಗಿಸುವುದು ಎಲ್ಲರ ಜವಾಬ್ದಾರಿ. ಇತ್ತೀಚನ ವರ್ಷಗಳಲ್ಲ. 
ದಾನದಿಂದ ಸಲಬಲೀಕರಣದತ್ತ ಹಾಗೂ ವೈದ್ಯಕೀಂರು 
ಮಾದರಿಯಬುಂದ ಮನೋವ್ಯೆಜ್ಞಾನಿಕ ಮಾದರಿಯತ್ತ ದೃಷ್ಟಿಕೋನ 
ಬದಲಾಗಿದೆ. ಸಮನ್ವಯ ಶಿಕ್ಷಣದ ಪಯಣವು ನಿರ್ಲಕ್ಷ್ಯಕ್ಕೆ 
ಒಳಗಾಗುವುದು. ಅಂಚಿಗೆ ತಳ್ಳಲ್ಲಡುವಿಕೆ ಹಾಗೂ ತಾರತಮ್ಯ 
ಎದುರಿಸುವಂತಹ ಹಲವು ಸವಾಲುಗಳನ್ನು ಎದುರಿಸಿ ಸಮನ್ವಯ. 
ಅಡ್ಡಿಗಳರದ ಹಾಗೂ ಹಕ್ಕು ಆಧಾರಿತ ಸಮಾಜದಂತಹ ಹಲವಾರು 
ಮಹತ್ವದ ಬದಲಾವಣೆಗಳನ್ನು ಹೊಂದಿದೆ. ವೈಕಲ್ಯ ಇರುವ 
ವಿದ್ಯಾರ್ಥಿಗಳು ವೈಕಲ್ಯ ಇಲ್ಲದೇ ಇರುವ ಅವರ ಗೆಳೆಯರೊಡನೆ 
ಒಂದೇ ವೇದಿಕೆಯಲ್ಲ ನಿಲ್ಲುವಂತೆ ಹಾಗೂ ತಮ್ಮ ಸಂಪೂರ್ಣ 
ಸಾಮರ್ಥ್ಯವನ್ನು ಸಾಧಿಸುವಂತೆ ಪ್ರೋತ್ಸಾಹಿಸಲು ಬೇಕಾದ 
ಸಂಪ'ನ್ಕೂಲಗ'ಳು ಹಾಗೂ ಸಂಪರ್ಕ್‌ ವ್ಯವಸ್ಥೆಗಳ 
ಒಮ್ಮುಖವಾಗುವಿಕೆಗೆ ಒತ್ತು ನೀಡುವ ಸಮದ್ರ ವಿಧಾನವನ್ನು 
ಅಳವಡಿಸಿಕೊಳ್ಳಲು ಪ್ರಸ್ತುತ ಚರ್ಚೆಯ ಹಂತದಲ್ಲರುವ ರಾಷ್ಟ್ರೀಯ 


ಕರಡು ಶಿಕ್ಷಣ ನೀತಿ, 2019 (The Draft National Education 
Policy 2019) u೦ದು ಅವಕಾಶವನ್ನು ಒದಗಿಸುತ್ತದೆ. 


ಡಾ. ಉಮಾ ತುಅ ಅವರು ಅಮರ್‌ ಜ್ಯೋತಿ ಚಾರಿಟಿಬಲ್‌ ಟಸ್ಟ್‌ (ದೆಹಲಅ ಹಾಗೂ ಗ್ರಾಅಯರ್‌) ಇದರ ಸ್ಥಾಪಕರು ಹಾಗೂ ವ್ಯವಸ್ಥಾಪಕ 
ಕಾರ್ಯದರ್ಶಿಗಳು.ಶಿಕ್ಷಣ ತಜ್ಞೆ, ಪುನರ್ವಸತಿ ವೃತ್ತಿಪರರು ಹಾಗೂ ಕ್ರೀಡಾಪಟುಗಳಾದ ಇವರು, ಅಂಗವಿಕಲರ ಆಯೋಗದ ಮುಖ್ಯ 
ಆಯುಕ್ತರಾಗಿ ಭಾರತ ಸರ್ಕಾರದಿಂದ ನೇಮಕಗೊಂಡ ಮೊದಲ ಅಧಿಕಾರೇತರರು. ವಿಶೇಷ ಅಗತ್ಯವುಳ್ಳವರನ್ನು ಮುಖ್ಯವಾಹಿನಿಗೆ 
ತಂದು ಅವರು ಸಮಾನತೆ ಹಾಗೂ ಘನತೆಯಿಂದ ಬದುಕು ನಡೆಸುವಂತೆ ಮಾಡುವ ಪ್ರಯತ್ನಗಳಲ್ಲ ಡಾ.ತುಅ ಮುಂಚೂಣಿಯಲ್ಪದ್ದಾರೆ. 
ಇವರಿಗೆ ಡಾಕ್ಷರ್‌ ಆಫ್‌ ಲಾ, ಲಂಡನ್‌ನ ರೋಹ್ಯಾಂಫ್ಸನ್‌ ವಿಶ್ವವಿದ್ಯಾಲಯದಿಂದ ಹೊನರಿಸ್‌ ಕೌಸಾ, ಪದ್ಯಶ್ರೀ ಮುಂತಾದ ಪ್ರಶಸ್ತಿ 


ಹಾಗೂ ಗೌರವಗಳು ಲಭಸಿವೆ. ಇವರನ್ನು umatuli3 @gmail.com ರಲ್ತ ಸಂಪರ್ಕಿಸಬಹುದು. 


ಅನುವಾದ: ವಿನಯಾ ವಿಠಲ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


105 


